ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 4634 

ಮಾನ್ಯ ಸದಸ್ಯರ ಹೆಸರ : ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸುವ ದಿನಾಂಕ : 07.12.2020 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 
ಕ್ರ.ಸಂ. ಪ್ರಶ್ನೆ - | " ಉತ್ತರ 


ಅ) | ಪ್ರೌಢಶಿಕ್ಷಣ ಮತ್ತು ಪದವಿ ಪೂರ್ವ 
ಶಿಕ್ಷಣಗಳಿಗೆ ಸರ್ಕಾರ ಮಂಜೂರಾತಿ 
ನೀಡಿದ್ದು, ಇಲ್ಲಿಯವರೆಗೂ ಬಂದಿದೆ. 
ಅನುಬಾನ ನೀಡದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಆ) | ಬಂದಿದಲ್ಲಿ ಸರ್ಟಾರ ಕೈಗೊಂಡ | ದಿ: 0106/1987 ರಿಂದ 1994-95ನೇ ತೈ 


ಕ್ರಮವೇನು: ಯಾವ | ವರ್ಷದ ಅವಧಿಯಲ್ಲಿ ಪ್ರಾರಂಭವಾದ ಅನುದಾನರಹಿತ 
ಕಾಲಮಿತಿಯೊಳಗೆ ಅನುದಾನ | ಶಾಲೆಗಳನ್ನು ಸಹಾನುದಾನಕ್ಕೆ ಒಳಪಡಿಸಲು 
ನೀಡಲಾಗುವುದು? (ವಿವರ ಅವಕಾಶಕಲ್ಫಿಸಲಾಗಿದೆ. 1995ರ ನಂತರದಲ್ಲಿ 
ನೀಡುವುದು) ಪ್ರಾರಂಭವಾಗಿ ಅವಿಚ್ಛಿನ್ನವಾಗಿ ನಡೆಯುತ್ತಿರುವ 


1] ಅನುದಾನರಹಿತ ಕನ್ನಡ ಶಾಲಾ ಕಾಲೇಜುಗಳಿಗೆ 
ಸಹಾಯಾನುದಾನವನ್ನು. ಒದಗಿಸಿಕೊಡುವಂತೆ ಬೇಡಿಕೆ 
ಇದ್ದು, ಈ ಬಗ್ಗೆ ಹಲವು ಸುತ್ತುಗಳಲ್ಲಿ ಸಭೆ ನಡೆಸಿ 
ಚರ್ಚಿಸಲಾಗಿದ್ದು. 1995 ರಿಂದ 2018ರವರೆಗೆ ಪ್ರತಿ 05 
-| ವರ್ಷದ ಬ್ಲಾಕ್‌ ಅವಧಿಗೆ ಶಾಲಾ ಕಾಲೇಜುಗಳ ಸಂಖ್ಯೆ, 
ಅವುಗಳ ಹೆಸರು. ಒಟ್ಟು ಶಿಕ್ಷಕರುಗಳ ಸಂಖ್ಯೆ ಹಾಗೂ 
ಅಂದಾಜು ವೆಚ್ಚದ ಮಾಹಿತಿ ಅವಶ್ಯಕತೆಯನ್ನು 
ಮನಗಂಡು, ಸದರಿ ಕ್ರೋಢೀಕೃತ ಮಾಹಿತಿಯನ್ನು 
ಪಡೆಯಲು ಕ್ರಮಕ್ಕೆ ಗೊಳ್ಳಲಾಗುತ್ತಿದೆ. 


ಮಾಹಿತಿಯನ್ನು ಸಂಗಹಿಸಿ ಆರ್ಥಿಕ ಇಲಾಖೆಯ 
ಸಹಮತಿಗಾಗಿ ಸಲ್ಲಿಸಲಾಗುವುದು. ಆರ್ಥಿಕ ಇಲಾಖೆಯ 


ಸಹಮತಿ ಬಂದ ನಂತರ ಜಾರಿಗೊಳಿಸಲಾಗುವುದು. 


ಮ್‌ 
pe ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 
ಹಾಗೂ ಸಕಾಲ ಸಚಿವರು. 


ಸಂ೦:ಇಪಿ 366 ಎಸ್‌ಇಎಸ್‌ 2020 


